ಕರ್ನಾಟಕ ರಾಜ್ಯಪತ್ರ 


. 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೧ 
Volume 151 . 


ಬೆಂಗಳೂರು, ಗುರುವಾರ , ಏಪ್ರಿಲ್ ೨೮, ೨೦೧೬ ( ವೈಶಾಖ ೮ , ಶಕ ವರ್ಷ ೧೯೩೮) 
Bengaluru , Thursday, April 28 , 2016 (Vaishakha 8 , Shaka Varsha 1938 ) 


ಸಂಚಿಕೆ ೧೭ 
Issue 17 


ಭಾಗ ೪ಎ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು , ರಾಜ್ಯದ 
ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ ಸರ್ಕಾರವು 
ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ 
ನಿಯಮಗಳು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು 

FINANCE SECRETARIAT 

NOTIFICATION 
No. FD 155 CSL 2015, Bengaluru , Date: 11 - 02-2016, 


In exercise of the powers conferred by section 11 - A OF THE Karnataka Tax on Entry of Goods Act, 1979 (Karnataka Act 27 of 
1979 ), the Government of Karnataka being of the opinion that it is necessary in public interest so to do , hereby exempts with immediate 
effect the tax payable under the said Act, on entry of Crude Oil into local area caused by the Indian Strategic Petroleum Reserves 
Limited (ISPRL ) only for the purpose of storage in caverns situated at Mangaluru , Dakshina Kannada District and Padur in Udupi District 
of Karnataka. 

By Order and in the name of the Governor of Karnataka , 

K . S . Padmavathi , 
PR - 265 

Under Secretary to Government, 
SC - 1100 

Finance Department. (C . T.- 1) 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಇ 02 ಪೊಸಿಪ 2016 , ಬೆಂಗಳೂರು, ದಿನಾಂಕ: 15 -02 -2016. 
ರಾಜ್ಯ ಪೊಲೀಸ್ ಇಲಾಖೆಯ ಈ ಕೆಳಕಂಡ ಕಮಾಂಡೆಂಟ್ ಮತ್ತು ಡೆಪ್ಯುಟಿ ಕಮಾಂಡೆಂಟ್‌ಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ವರ್ಗಾಯಿಸಿ ಸ್ಥಳ ನಿಯುಕ್ತಿಗೊಳಿಸಿ 
ಆದೇಶಿಸಿದೆ. 


ಕ್ರ . ಸಂ . 


ಅಧಿಕಾರಿಯ ಹೆಸರು ಮತ್ತು ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 

( ಶ್ರೀ /ಶ್ರೀಮತಿ) 


ವರ್ಗಾವಣೆಯ ನಂತರ ಸ್ಥಳ ನಿಯುಕ್ತಿಗೊಳಿಸಿದ ಹುದ್ದೆ 


1. | ಶ್ರೀ ಎನ್. ಜಗದೀಶ್, 

ಕಮಾಂಡೆಂಟ್ ಮತ್ತು ಪ್ರಿನ್ಸಿಪಾಲ್, ಕೆ . ಎಸ್ . ಆರ್. ಪಿ . ತರಬೇತಿ ಶಾಲೆ, 
ಎಸ್. ಪಿ . ಭಯೋತ್ಪಾದನಾ ನಿಗ್ರಹ ದಳ, ( ಸಿಸಿಟಿ), ಆಂತರಿಕ | ಕಂಗರಾಳ , ಬೆಳಗಾವಿ ಜಿಲ್ಲೆ. 
ಭದ್ರತಾ ವಿಭಾಗ, ಬೆಂಗಳೂರು. 


( ೧೧೦೧) 


0009 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೮, ೨೦೧೬ 


ಭಾಗ ೪ಎ 


S. Jo . 


ಅಧಿಕಾರಿಯ ಹೆಸರು ಮತ್ತು ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 

(Se / 3ea08 ) 


ವರ್ಗಾವಣೆಯ ನಂತರ ಸ್ಥಳ ನಿಯುಕ್ತಿಗೊಳಿಸಿದ ಹುದ್ದೆ 


| Se NO.2 . JOROORG , 
CS 10,83 FDOŠOSJ" , 8. 27 .2 .2J .JU .23078USD . 


ಡೆಪ್ಯುಟಿ ಕಮಾಂಡೆಂಟ್ , ಭಯೋತ್ಪಾದನಾ ನಿಗ್ರಹ ದಳ ( ಸಿಸಿಟಿ), ಆಂತರಿಕ 
ಭದ್ರತಾ ವಿಭಾಗ, ಬೆಂಗಳೂರು. 


P .R . 266 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ದೇವೆಂದ್ರಪ್ಪ ಕಟ್ಟಿಮನಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ, ( ಪೋಲೀಸ್ ಸೇವೆಗಳು - ಎ ) 
FINANCE SECRETARIAT 

ERRATA 
No. FD 03 SRA 2015 , Bengaluru , Date : 10 -02 - 2016 . 
In Notification No. FD 03 SRA 2015 , dt.03 - 08 -2015 of English version published in the Karnataka Gazette dt 10 . 12 .2015 , the 
word "Repeated " appearing in Rule , 13 shallbe read as "Repealed ". 

By Order and in the name of the Governor of Karnataka , 


G . B .Hemanna, 


PR - 267 


Under Secretary to Government, 
Finance Department. (Services - 1) 


SC - 100 


COMMERCE AND INDUSTRIES SECRETARIAT 

NOTIFICATION 

No . CI 77 JakaiSe 2014 , Bengaluru , Date : 08 -01- 2016 . 
The draft of the following rules further to amend the Karnataka Handlooms and Textiles Services (Recruitment) Rules, 1996 
which the Government of Karnataka Proposes to make in exercise of the powers conferred by sub -section (1) of section 3 read with 
section 8 of the Karnataka State Civil Services Act, 1978 (Karnataka Act 14 of 1990 ) is hereby published as required by the clause (a ) of 
sub section (2) of section 3 of the said Act, for the information of all the persons likely to be affected thereby and notice is hereby given 
that the said draft will be taken into consideration after fifteen days from the date of its publication in the Official Gazette . 

Any objection or suggestions , which may be received by the State Government from any person with respect to the said draft 
before the expiry of the period specified above will be considered by the State Government. Objections and suggestions may be 
addressed to the Additional Chief Secretary to Government, Commerce and Industries Department,Karnataka Government Secretariat, 
Vikasa Soudha , Bengaluru -560001. 

DRAFT RULES 


1. Title and commencement – (1) These rules may be called the Karnataka Handlooms and Textiles Services (Recruitment) 
(Amendment) Rules , 2016 . 

(2 ) They shall come into force from the date of their final publication in the official Gazette . 
2 . Amendment of schedule - In the Karnataka Handlooms and Textiles Services (Recruitment) Rules , 1996 , in schedule 


(i) in the entries relating to the category ofpost of Assistant Director of Textiles at serial number 9, in column number (6 ), after 

the entries under the heading "For promotion ", the following shall be inserted at the end , namely : 


" Provided that if officers who have put in a service of not less than four years are not available, an officer who has put in 
three years of service may be considered for promotion ." 


(ii) in the entries relating to the category of post of " Textile Promotional Officer and Technical Assistant" at serialnumber 10, in 

column number (6 ), under the heading " For Promotion under item (a )" the following shall be inserted at the end namely : 


" Provided that, if officers who have put in a service of not less than five years are not available , an officer who has put in 
three years of service may be considered for promotion ." 


(iii) in the entries relating to the category of post of " Superintendent" at serial number 11, in column number (6 ), under the 

heading " For promotion " the following shall be inserted at the end,namely: 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೮, ೨೦೧೬ 


0002 


" Provided further that, if officials who have put in a service of not less than five years are not available , an official who has 
put in three years of serivicemay be considered for promotion ." 


( iv ) in the entries relating to the category of post of " First Division Assistant" at serial number 13, in the column number (6 ), 

under the heading " For promotion ," the following shall be inserted at the end, namely : 


" Provided that, if officials who have put in a service of not less than five years are not availabe , an official who has put in 
three years of service may be considered for promotion ." 


(v) in the entries relaitng to the categories of post of " Stenographers" at serial number 15 , in column number (6 ), under the 

heading "For promotion ", the following shall be inserted at the end , namely : 


" Provided that if officials who have put in a serivice of not less than five years are not availabe , an official who has put in 
three years of service may be considered for promotion ." 


( vi) in the entries relating to the category of post of "Second Divison Assistant" at serial number 16 , in column number (6 ), after 

the entries under the heading. " For promotion and Transfer ", the following shall be inserted at the end,namely: 


" Must have put in a service of five years in the cadre of Drivers or in any one or more of the cadres in Group -D Service " . 


(vii) in the entries relating to the category of post of " Jamedar" at serial number 19 , in column number (6 ), the following shall be 

inserted at the end, namely: 


" Provided that, if officials who have put in a service of not less than five years are not available , an official who has put in 
three years of service may be considered for promotion ." 


SCHEDULE 


SI. 
No. 


Category of Posts 

(2 ) 


No . of 
permanent 

posts 


No.of 
temporary 

posts 


Method of 
recruitment 


Required qualifying 

service for the 
promotion in the 
present C & R 


Minimum 
qualifying service 
for the promotion 

of SC /ST as 
modified 


4 years 


3 years 


2 


5 years 


Assistant Director 
Textile Promotional 
Officer and Technical 
Assistant 


3 years 


3 


Superintendents 


5 years 


3 years 


4 . 


Textile Inspector and 
Jobbers 


Mustbe holder of a 
Diploma in Textile or 
Handloom Technology 

or possess an 
equivalent qualification 


5 


5 years 


3 years 


First Division 
Assistant 


Stenographers 


5 years 


3 years 


6 


7 


7 years 


5 years 


Second Division 
Assistant 


8 . 


Jamedar 


5 years 


3 years 


By Order and in the name of the Governor of Karnataka , 

K . Boralingaiah , 
Deputy Secretary , (Textiles) 
Commerce and Industries Department. 


PR - 268 
SC - 10 


೧೧೦೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೮, ೨೦೧೬ 


ಭಾಗ ೪ಎ 


ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಒ 15 ಸಿಎನ್ಎಸ್ 2016 , ಬೆಂಗಳೂರು ದಿನಾಂಕ : 15 - 03 - 2016 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ ಉಪ ಪ್ರಕರಣ (4ಬಿ)(1) ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಕೊಡಗು ಜಿಲ್ಲೆ ಮಡಿಕೇರಿ ತಾ|| ಗಿರಿಜನ ದೊಡ್ಡಪ್ರಮಾಣದ ವಿವಿದೋದ್ದೇಶ ಸಹಕಾರ ಸಂಘ ನಿ., ಭಾಗಮಂಡಲ ಇದರ 
ಆಡಳಿತ ಮಂಡಳಿಗೆ ಶ್ರೀ ಪಿ.ಕೆ. ಜನಾರ್ದನ್ ಬಿನ್ ಕೃಷ್ಣ ನಾಯ್ಕ , ಕರಿಕೆ ಗ್ರಾಮ ಮತ್ತು ಅಂಚೆ, ಮಡಿಕೇರಿ ತಾ|| ಇವರನ್ನು ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿದೆ. 
PR, 295 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಕೆ. ರಾಧಾಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ - 3 , 

ಸಹಕಾರ ಇಲಾಖೆ 


ಕಾರ್ಮಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಾಣ 80 ಕಾಬಾನಿ 2015 , ಬೆಂಗಳೂರು ದಿನಾಂಕ : 16 - 03 - 2016 
ಕಾರ್ಖಾನೆಗಳ ಕಾಯ್ದೆ 1948ರ ಕಲಂ 66 (1)( ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು M /s Tokai Rika 
Mind India Pvt . Ltd., ಕೆಐಎಡಿಬಿ ಇಂಡಸ್ಟ್ರಿಯಲ್ ಏರಿಯ , ಡಾಬಸಪೇಟೆ, ನೆಲಮಂಗಲ ತಾಲ್ಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಈ ಕಾರ್ಖಾನೆಯ 
ಆಡಳಿತವರ್ಗದವರಿಗೆ ಈ ಕಾರ್ಖಾನೆಯಲ್ಲಿ ಕೆಲಸ ಮಾಡುವ ಮಹಿಳಾ ಕಾರ್ಮಿಕರಿಂದ ಎರಡನೇ ಪಾಳಿಯಲ್ಲಿ ರಾತ್ರಿ 10 - 00 ಗಂಟೆಯವರೆಗೆ ಕೆಲಸ 
ಮಾಡಿಸಿಕೊಳ್ಳಲು ಈ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟು ಅನುಮತಿ ನೀಡಲಾಗಿದೆ. 

1. ಎರಡನೇ ಪಾಳಿಯಲ್ಲಿ ಕೆಲಸ ನಿರ್ವಹಿಸಲು ಮಹಿಳಾ ಕಾರ್ಮಿಕರಿಂದ ಲಿಖಿತ ಅನುಮತಿಯನ್ನು ಪಡೆಯಬೇಕು. 
2. ರಾತ್ರಿ 10 - 00 ಗಂಟೆಯವರೆಗೆ ಕೆಲಸ ನಿರ್ವಹಿಸುವ ಮಹಿಳಾ ಕಾರ್ಮಿಕರನ್ನು ಅವರವರ ಮನೆಗಳಿಗೆ ತಲುಪಿಸಲು ವಾಹನ ಸೌಕರ್ಯವನ್ನು 

ಒದಗಿಸುವುದು. 
3, ಮಹಿಳಾ ಕಾರ್ಮಿಕರಿಂದ ಯಾವುದೇ ಸಂದರ್ಭದಲ್ಲಿ ಹೆಚ್ಚುವರಿ ಕೆಲಸ ಮಾಡಿಸಬಾರದು. 
4 . ವಿನಾಯಿತಿ ಅವಧಿಯಲ್ಲಿ ಕೆಲಸ ಮಾಡುವ ಮಹಿಳಾ ಕಾರ್ಮಿಕರಿಗೆ ಶಿಶು ಸಂರಕ್ಷಣೆ ಸೌಲಭ್ಯವನ್ನು ಅವರು ಕೆಲಸ ನಿರ್ವಹಿಸುವವರೆಗೆ 

ಒದಗಿಸುವುದು . 
5 . ಮಹಿಳಾ ಕಾರ್ಮಿಕರು ಲೈಂಗಿಕ ಕಿರುಕುಳಕ್ಕೆ ಒಳಗಾಗದಂತೆ ಎಲ್ಲಾ ಮುಂಜಾಗ್ರತಾ ಮತ್ತು ಸುರಕ್ಷತಾ ಕ್ರಮ ಕುರಿತು ಕ್ರಮ ಕೈಗೊಳ್ಳುವುದು . 
6. ನಿಯಮಾನುಸಾರ ಸ್ಪಾಂಡಿಂಗ್ ಆರ್ಡಸ್್ರ ತಯಾರಿಸಿ ಅನುಮೋದನೆಯನ್ನು ಪಡೆದುಕೊಳ್ಳುವುದು . ಸಾರ್ವಜನಿಕ ಸಂರಕ್ಷಣಾ 

ರು ಅಂದರೆ ಇಎಸ್‌ಐ ಮತ್ತು ಪಿಎಫ್ ಸೌಲಭ್ಯಗಳನ್ನು ಖಾತರಿಪಡಿಸುವುದು. ವಾರದ ರಜೆಯನ್ನು ಕಡ್ಡಾಯವಾಗಿ ನೀಡತಕ್ಕದ್ದು. 
7. ಸದರಿ ಸೂಚನೆಯನ್ನು ಕಾರ್ಖಾನೆ ನಾಮಫಲಕದಲ್ಲಿ ಪ್ರದರ್ಶಿಸುವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
P . R. 296 

ಜಿ . ಎಂ . ಸಿದ್ದರಾಜು 
S . C . 40 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕಾರ್ಮಿಕ ಇಲಾಖೆ (ಕಾರ್ಖಾನೆ ಮತ್ತು ಬಾಯ್ದರುಗಳು ) 
ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಒ 184 ಸಿಎನ್ಎಸ್ 2015 , ಬೆಂಗಳೂರು ದಿನಾಂಕ : 10 - 03 - 2016 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ ಉಪ ಪ್ರಕರಣ (4ಬಿ)(1) ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ತುಮಕೂರು ಜಿಲ್ಲೆ ಕುಣಿಗಲ್ ತಾಲ್ಲೂಕು ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿ., ಕುಣಿಗಲ್ ಇದರ 
ಆಡಳಿತ ಮಂಡಳಿಗೆ ಶ್ರೀ ವೈ . ಬಿ. ನಂಜೇಗೌಡ ಬಿನ್ ಲೇಟ್ ದೊಡ್ಡಬಾಜಪ್ಪ, ಯಡವಾಣಿ, ಅಮೃತೂರು ಹೋಬಳಿ , ಕುಣಿಗಲ್ ತಾ|| ಇವರನ್ನು ಸದಸ್ಯರನ್ನಾಗಿ 
ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿದೆ. 


P . B . 297 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ. ರಾಧಾಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ - 3 , 

ಸಹಕಾರ ಇಲಾಖೆ 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಗುರುವಾರ , ಏಪ್ರಿಲ್ ೨೮, ೨೦೧೬ 

೧೧೦೫ 
ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಇ 31 ಎಂಆರ್‌ಇ 2015 (1), ಬೆಂಗಳೂರು ದಿನಾಂಕ : 14 - 03-2016 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ , 1966ರ ಕಲಂ 10ರಡಿ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ 09 ಜನರನ್ನು ಹೊಳೆನರಸೀಪುರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಸದಸ್ಯರುಗಳನ್ನಾಗಿ 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿದೆ. 

ಹೆಸರು ಮತ್ತು ವಿಳಾಸ 
ಕ್ರ. ಸಂ . 

ಹುದ್ದೆ 
ಶ್ರೀ /ಶ್ರೀಮತಿ 
| ಸಾಂಬಶಿವಪ್ಪ ಕೆ.ಎಸ್. ಬಿನ್ ಸಣ್ಣ ರಾಮಪ್ಪ, ಕಲ್ಲಹಳ್ಳಿ, ಹಳ್ಳಿ ಮೈಸೂರು ( ಹೋ ), ಹೊಳೇನರಸೀಪುರ ತಾಲ್ಲೂಕು, ಹಾಸನ 

ಅಧ್ಯಕ್ಷರು 


ಜಿಲ್ಲೆ . 


| ಆರ್‌. ರಂಗಸ್ವಾಮಿ ಬಿನ್ ರಂಗಯ್ಯ ಅಂಬೇಡ್ಕರ್ ನಗರ , ಹೊಳೆನರಸೀಪುರ ಟೌನ್, ಹಾಸನ ಜಿಲ್ಲೆ . 

ಉಪಾಧ್ಯಕ್ಷರು 
ತಮ್ಮಯ್ಯ ನಾಯಕ ಬಿನ್ ದ್ಯಾವನಾಯಕ, ಆನೆಕನ್ನಂಬಾಡಿಹಳ್ಳಿ ಮತ್ತು ಅಂಚೆ, ಹಳ್ಳಿ ಮೈಸೂರು ( ಹೋ ), ಹೊಳೆನರಸೀಪುರ 

ಸದಸ್ಯರು 
ತಾಲ್ಲೂಕು, ಹಾಸನ ಜಿಲ್ಲೆ. 
ಶಿವಪ್ರಕಾಶ್ ಬಿನ್ ಲೇ . ಸಿ.ಎನ್. ಮಲ್ಲಪ್ಪಶೆಟ್ಟಿ, ಅತ್ತಿಚೌಡೇನಹಳ್ಳಿ ( ಹ), ದೊಡ್ಡಕುಂಚೇವು ( ಅಂಚೆ), ಹಳೇಕೋಟೆಹೋಬಳಿ, 
ಹೊಳೆನರಸೀಪುರ ತಾಲ್ಲೂಕು, ಹಾಸನ ಜಿಲ್ಲೆ. 

ಸದಸ್ಯರು 
5 ಬಿ.ಎನ್. ಸ್ವಾಮಿ , ಬಿದರಕ್ಕೆ ಗ್ರಾಮ , ಹಳ್ಳಿ ಮೈಸೂರು ಹೋಬಳಿ , ಹೊಳೆನರಸೀಪುರ ತಾಲ್ಲೂಕು, ಹಾಸನ ಜಿಲ್ಲೆ. 

ಸದಸ್ಯರು 
ನಾಗೇಂದ್ರ ಬಿನ್ ನಂಜುಂಡೇಗೌಡ, ಉಳಿವಾಲ ( ಹ), ಸಿಂಗಾಪುರ ( ಅಂಚೆ), ಕಸಬಾ ಹೋಬಳಿ, ಹೊಳೆನರಸೀಪುರ | 

ಸದಸ್ಯರು 
ತಾಲ್ಲೂಕು, ಹಾಸನ ಜಿಲ್ಲೆ. 
ಶಿವಣ್ಣ ಬಿನ್ ಲೇ . ಚೆಲುವೇಗೌಡ, ದೊಡ್ಡಹಳ್ಳಿ , ಹಳ್ಳಿ ಮೈಸೂರು ಹೋಬಳಿ, ಹೊಳೆನರಸೀಪುರ ತಾಲ್ಲೂಕು, ಹಾಸನ ಜಿಲ್ಲೆ. ಸದಸ್ಯರು 
ಸೋಮಶೇಖರ ಬಿನ್ ಬಸವರಾಜಪ್ಪ, ಹೊನ್ನೇನಹಳ್ಳಿ ( ಹ), ಆನೆ ಕನ್ನಂಬಾಡಿ ( ಅಂಚೆ), ಹಳ್ಳಿ ಮೈಸೂರು ಹೋಬಳಿ, 
ಹೊಳೆನರಸೀಪುರ ತಾಲ್ಲೂಕು, ಹಾಸನ ಜಿಲ್ಲೆ. 

ಸದಸ್ಯರು 
ಕೆ . ಆರ್ . ನಾಗರಾಜು ಬಿನ್ ಲೇ . ರಾಜೇಗೌಡ, ಹಾಸನ ಮೈಸೂರು ರಸ್ತೆ, ಕಡವಿನ ಕೋಟೆ, ಹಳೇಕೋಟೆ ಹೋಬಳಿ, 

ಸದಸ್ಯರು 
ಹೊಳೆನರಸೀಪುರ ತಾಲ್ಲೂಕು, ಹಾಸನ ಜಿಲ್ಲೆ. 

ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ , 1966ರ ಕಲಂ 10(2) ರಲ್ಲಿ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಮೇಲಿನಂತೆ ನಾಮನಿರ್ದೇಶನಗೊಂಡಿರುವ ಸದಸ್ಯರುಗಳ ಪೈಕಿ, “ ಸಾಂಬಶಿವಪ್ಪ ಕೆ.ಎಸ್ . ಬಿನ್ ಸಣ್ಣ 
ರಾಮಪ್ಪ, ಕಲ್ಲಹಳ್ಳಿ, ಹಳ್ಳಿ ಮೈಸೂರು ( ಹೋ ), ಹೊಳೆನರಸೀಪುರ ತಾಲ್ಲೂಕು, ಹಾಸನ ಜಿಲ್ಲೆ,” ಇವರನ್ನು ಅಧ್ಯಕ್ಷರನ್ನಾಗಿ ಹಾಗೂ “ಆರ್. ರಂಗಸ್ವಾಮಿ ಬಿನ್ 
ರಂಗಯ್ಯ , ಅಂಬೇಡ್ಕರ್ ನಗರ, ಹೊಳೆನರಸೀಪುರ ಟೌನ್, ಹಾಸನ ಜಿಲ್ಲೆ. ” ಇವರನ್ನು ಉಪಾಧ್ಯಕ್ಷರನ್ನಾಗಿ ಸದರಿ ಸಮಿತಿಗೆ ನಾಮಕರಣ ಮಾಡಿದೆ. 


P . R . 298 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
S . C . 30 

ಎಲ್. ಸಿ. ಬಸವರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ - 1, 

ಸಹಕಾರ ಇಲಾಖೆ 
ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಇ 31 ಎಂಆರ್‌ಇ 2015 ( 2) , ಬೆಂಗಳೂರು ದಿನಾಂಕ : 14 - 03 - 2016 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966ರ ಕಲಂ 10ರಡಿ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ 09 ಜನರನ್ನು ಅರಕಲಗೂಡು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಸದಸ್ಯರುಗಳನ್ನಾಗಿ 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿದೆ. 
ಹೆಸರು ಮತ್ತು ವಿಳಾಸ 

ಹುದ್ದೆ 
ಶ್ರೀ /ಶ್ರೀಮತಿ 
ಕಂಬೇಗೌಡ ಬಿನ್ ದೊಡ್ಡಗೌಡ, ಮೂಳೇಹೊಸಹಳ್ಳಿ ಗ್ರಾಮ , ರಾಮನಾಥಪುರ ಹೋಬಳಿ , ಅರಕಲಗೂಡು ತಾಲ್ಲೂಕು, 

ಅಧ್ಯಕ್ಷರು 
ಹಾಸನ ಜಿಲ್ಲೆ. 
ಲಿಂಗರಾಜಯ್ಯ ಬಿನ್ ಸಿದ್ದರಾಮಯ್ಯ, ದೊಡ್ಡಬೊಮ್ಮೆ ಗ್ರಾಮ , ಮಲ್ಲೇಪಟ್ಟಣ ಹೋಬಳಿ, ಅರಕಲಗೂಡು ತಾಲ್ಲೂಕು, 

ಉಪಾಧ್ಯಕ್ಷರು 
ಹಾಸನ ಜಿಲ್ಲೆ. 
ಗಣೇಶ್ ನಾಯ್ಕ ಬಿನ್ ಲಕ್ಕೂರು, ರಾಮನಾಥಪುರ ಹೋಬಳಿ, ಅರಕಲಗೂಡು ತಾಲ್ಲೂಕು, ಹಾಸನ ಜಿಲ್ಲೆ . 

| ಸದಸ್ಯರು 
ಕರೀಗೌಡ ಬಿನ್ ಶಂಕರಗೌಡ, ಕೇರಳಾಪುರ ಗ್ರಾಮ , ರಾಮನಾಥಪುರ ಹೋಬಳಿ , ಅರಕಲಗೂಡು ತಾಲ್ಲೂಕು, ಹಾಸನ 

ಸದಸ್ಯರು 


ಕ್ರ. ಸಂ . 


ಪುಟ್ಟರಾಜೇಗೌಡ ಕೆ. ಬಿ . ಬಿನ್ ಬೋರೇಗೌಡ, ಕಬ್ಬಳಿಗೆರೆ ಗ್ರಾಮ , ಕೊಣನೂರು ಹೋಬಳಿ, ಅರಕಲಗೂಡು ತಾಲ್ಲೂಕು, 
ಹಾಸನ ಜಿಲ್ಲೆ. 


ಸದಸ್ಯರು 


೧೧೦೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೮, ೨೦೧೬ 


ಭಾಗ ೪ಎ 


ಹುದ್ದೆ 


| 


ಹೆಸರು ಮತ್ತು ವಿಳಾಸ 
ಕ್ರ. ಸಂ . 

ಶ್ರೀ /ಶ್ರೀಮತಿ 
6 | 

ಶ್ರೀನಿವಾಸ ಬಿನ್ ಹೊನ್ನೇಗೌಡ, ಅಲ್ಲಾಪಣ್ಣ , ಹುಳಿಕಲ್ ಅಂಚೆ, ಅರಕಲಗೂಡು ತಾಲ್ಲೂಕು, ಹಾಸನ ಜಿಲ್ಲೆ. 
7 | ಬಸಪ್ಪ ತಂದೆ ನಿಂಗಪ್ಪ, ಕೂಡಲೂರು, ರಾಮನಾಥಪುರ ಹೋಬಳಿ, ಅರಕಲಗೂಡು ತಾಲ್ಲೂಕು, ಹಾಸನ ಜಿಲ್ಲೆ. 

ಎ . ಸಿ. ರಮೇಶ್ ಬಿನ್ ಎಸ್. ಎನ್. ಚಂದ್ರಶೆಟ್ಟಿ, ಅರಕಲಗೂಡು ಟೌನ್, ಅರಕಲಗೂಡು ತಾಲ್ಲೂಕು, ಹಾಸನ ಜಿಲ್ಲೆ. 
9 . | ಜಬೀವುಲ್ಲಾ ಬಿನ್ ಕೈಸರ್ ಪಷಾ, ಅರಕಲಗೂಡು ಟೌನ್, ಅರಕಲಗೂಡು ತಾಲ್ಲೂಕು, ಹಾಸನ ಜಿಲ್ಲೆ. 


ಸದಸ್ಯರು 
ಸದಸ್ಯರು 
ಸದಸ್ಯರು 


ಸದಸ್ಯರು 


ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966ರ ಕಲಂ 10 (2)ರಲ್ಲಿ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಮೇಲಿನಂತೆ ನಾಮನಿರ್ದೇಶನಗೊಂಡಿರುವ ಸದಸ್ಯರುಗಳ ಪೈಕಿ, ಕಂಬೇಗೌಡ ಬಿನ್ ದೊಡೇಗೌಡ, 
ಮೂಳೇಹೊಸಹಳ್ಳಿ ಗ್ರಾಮ ರಾಮನಾಥಪುರ ಹೋಬಳಿ, ಅರಕಲಗೂಡು ತಾಲ್ಲೂಕು, ಹಾಸನ ಜಿಲ್ಲೆ,” ಇವರನ್ನು ಅಧ್ಯಕ್ಷರನ್ನಾಗಿ ಹಾಗೂ “ಲಿಂಗರಾಜಯ್ಯ ಬಿನ್ 
ಸಿದ್ದರಾಮಯ್ಯ , ದೊಡ್ಡಬೊಮ್ಮೆ ಗ್ರಾಮ , ಮಲ್ಲೇಪಟ್ಟಣ ಹೋಬಳಿ, ಅರಕಲಗೂಡು ತಾಲ್ಲೂಕು, ಹಾಸನ ಜಿಲ್ಲೆ,” ಇವರನ್ನು ಉಪಾಧ್ಯಕ್ಷರನ್ನಾಗಿ ಸದರಿ ಸಮಿತಿಗೆ 
ನಾಮಕರಣ ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
P . R . 299 

ಎಲ್.ಸಿ. ಬಸವರಾಜು 
S . C. 30 

ಸರ್ಕಾರದ ಅಧೀನ ಕಾರ್ಯದರ್ಶಿ -1, 

ಸಹಕಾರ ಇಲಾಖೆ 


ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಒ 174 ಸಿಎನ್ಎಸ್ 2015 , ಬೆಂಗಳೂರು ದಿನಾಂಕ : 10 - 03 - 2016 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಒ 51 ಸಿಎನ್‌ಎಸ್ 2013, ದಿನಾಂಕ : 20- 02 - 2015ರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲ್ಲೂಕು 
ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ., ಬಾಗೇಪಲ್ಲಿ ಇದರ ಆಡಳಿತ ಮಂಡಳಿಗೆ ಮಾಡಿದ್ದ ಶ್ರೀ ಕೃಷ್ಣಾರೆಡ್ಡಿ ಜಿ. ವಿ. ಬಿನ್ ಗೆಜ್ಜಲ ವೆಂಕಟರಾಮಪ್ಪ, 
ಮರವಪಲ್ಲಿ ಗ್ರಾಮ , ಚಾಕವೇಲು ಅಂಚೆ, ಬಾಗೇಪಲ್ಲಿ ತಾ|| ಇವರ ನಾಮನಿರ್ದೇಶನವನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 

ಮುಂದುವರಿದು, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ ಉಪ ಪ್ರಕರಣ ( 4ಬಿ) (1) ರ ಮೇರೆಗೆ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ., ಬಾಗೇಪಲ್ಲಿ 
ಇದರ ಆಡಳಿತ ಮಂಡಳಿಗೆ ಶ್ರೀ ಡಿ.ಎನ್. ಸೂರ್ಯನಾರಾಯಣ ರಡ್ಡಿ ಬಿನ್ ಡಿ.ಎನ್. ನರಸಿಂಹರೆಡ್ಡಿ , ಹಳೇ ನ್ಯಾಯಾಲಯ ರಸ್ತೆ, 9ನೇ ವಾರ್ಡ್, ಬಾಗೇಪಲ್ಲಿ 
ಟೌನ್ ಇವರನ್ನು ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿದೆ. 


P . R . 300 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಕೆ. ರಾಧಾಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ - 3 , 

ಸಹಕಾರ ಇಲಾಖೆ. 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ:ಕಂಇ 12 ಎಲ್‌ಆರ್‌ಎ 2016 ಬೆಂಗಳೂರು, ದಿನಾಂಕ: 10 - 03 - 2016 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ , 1961ರ ಕಲಂ 48ರ ಉಪ ಕಲಂ (1) ರಿಂದ ( 3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸವದತ್ತಿ 
ತಾಲ್ಲೂಕು ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಹೊರಡಿಸಲಾದ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಕಂಇ 204 ಎಲ್‌ಆರ್‌ಎ 2014, 
ದಿನಾಂಕ: 19 - 06 - 2014ರಲ್ಲಿ ಕ್ರಮ ಸಂಖ್ಯೆ: 03 ರಲ್ಲಿರುವ ಶ್ರೀ ಪರಮೇಶ ಯಲ್ಲಪ್ಪಾ ಲಕ್ಕಣ್ಣವರ ಸಾ : ಇಮಾಮಹೊಂಗಲ, ಸವದತ್ತಿ ತಾಲ್ಲೂಕು, ಬೆಳಗಾವಿ 
ಜಿಲ್ಲೆ ( ಸಾಮಾನ್ಯ ) ಇವರ ಬದಲಿಗೆ ಶ್ರೀ ಜವಾಹರ ಯಲ್ಲಪ್ಪ ಉಪ್ಪಾರ ಸಾ : ಕರೀಕಟ್ಟಿ, ಸವದತ್ತಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ (ಸಾಮಾನ್ಯ ) ಇವರನ್ನು ಅಧಿಕಾರೇತರ 
ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮ ನಿರ್ದೇಶನ ಮಾಡಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
PR.- 303 

- ಬಾಲರಾಜ ದೇವರಖದ್ರಾ 
SC-15 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ, ( ಭೂ ಸುಧಾರಣೆ) 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಗುರುವಾರ , ಏಪ್ರಿಲ್ ೨೮, ೨೦೧೬ 

೧೧೦೭ 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ:ಕಂಇ 477 ಎಲ್ ಆರ್ ಎ 2015 ಬೆಂಗಳೂರು, ದಿನಾಂಕ: 14 - 03 - 2016 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ , 1961ರ ಕಲಂ 48ರ ಉಪ ಕಲಂ (1) ರಿಂದ ( 3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಮುಂಡರಗಿ ತಾಲ್ಲೂಕು ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ನಾಮ ನಿರ್ದೇಶನ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮ ನಿರ್ದೇಶನಗಳನ್ನು 
ರದ್ದುಪಡಿಸಿ, ಅವರ ಬದಲಿಗೆ ಈ ಕೆಳಕಂಡ ಅಧಿಕಾರೇತರ ಸದಸ್ಯರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ನಾಮನಿರ್ದೇಶನ ಮಾಡಿ ಮುಂಡರಗಿ ತಾಲ್ಲೂಕು ಭೂ ನ್ಯಾಯ ಮಂಡಳಿಯನ್ನು ಪುನರ್ ರಚಿಸಿ ಆದೇಶ ಹೊರಡಿಸಿದೆ. 

ಭೂ ನ್ಯಾಯ 
ಕ್ರ. ಸ ಸದಸ್ಯರುಗಳ ಹೆಸರು ಮತ್ತು ವಿಳಾಸ 

ಮೀಸಲಾತಿ 
ಮಂಡಳಿಯ ಹೆಸರು 
ಗದಗ ಜಿಲ್ಲೆ. 1) ಶ್ರೀ ಗುರುಪ್ಪ ಶಿವಪುತ್ರಪ್ಪ ಕುರ್ತ ಕೋಟಿ ಸಾ : ಹಳ್ಳಿಗುಡಿ, 

ಸಾಮಾನ್ಯ 
ಮುಂಡರಗಿ ತಾಲ್ಲೂಕು. | ಮುಂಡರಗಿ ತಾಲ್ಲೂಕು, ಗದಗ ಜಿಲ್ಲೆ. 
2) ಶ್ರೀ ವೀರನಗೌಡ ಈಶ್ವರಪ್ಪ ನಾಡಗೌಡರ ಸಾ : ಬರದೂರ, 

ಸಾಮಾನ್ಯ 
ಮುಂಡರಗಿ ತಾಲ್ಲೂಕು, ಗದಗ ಜಿಲ್ಲೆ. 
3) ಶ್ರೀ ನಾಗೇಶ ಹುಬ್ಬಳ್ಳಿ ನಾಗಪ್ಪ ತಿರಕಪ್ಪ ಸಾ : ಮುಂಡರಗಿ, 

ಸಾಮಾನ್ಯ 
ಮುಂಡರಗಿ ತಾಲ್ಲೂಕು, ಗದಗ ಜಿಲ್ಲೆ. 
4 ) ಶ್ರೀಮತಿ ಜಯವಂತ ಶಂಕ್ರಪ್ಪ ಕಾರಬಾರಿ ಸಾ : ಕಕ್ಕೂರ ತಾಂಡಾ, 

ಮೀಸಲಾತಿ 
ಮುಂಡರಗಿ ತಾಲ್ಲೂಕು, ಗದಗ ಜಿಲ್ಲೆ. 


PR.-304 
SC-15 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಬಾಲರಾಜ ದೇವರಖಡ್ತಾ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ, ( ಭೂ ಸುಧಾರಣೆ) 


ಕಂದಾಯ ಸಚಿವಾಲಯ 

ಅಧಿಸೂಚನೆ 

29 ಎಲ್‌ಆರ್‌ಎ 2016 ಬೆಂಗಳೂರು, ದಿನಾಂಕ: 14 - 03 - 2016 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, 1961ರ ಕಲಂ 48ರ ಉಪ ಕಲಂ (1) ರಿಂದ ( 3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶಿಗ್ಗಾಂವ್ 
ತಾಲ್ಲೂಕು ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ನಾಮ ನಿರ್ದೇಶನ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮ ನಿರ್ದೇಶನಗಳನ್ನು ರದ್ದುಪಡಿಸಿ , ಅವರ 
ಬದಲಿಗೆ ಈ ಕೆಳಕಂಡ ಅಧಿಕಾರೇತರ ಸದಸ್ಯರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ 
ಶಿಗ್ಗಾಂವ್ ತಾಲ್ಲೂಕು ಭೂ ನ್ಯಾಯ ಮಂಡಳಿಯನ್ನು ಮನರ್‌ ರಚಿಸಿ ಆದೇಶ ಹೊರಡಿಸಿದೆ. 
ಭೂ ನ್ಯಾಯ 
ಸದಸ್ಯರುಗಳ ಹೆಸರು ಮತ್ತು ವಿಳಾಸ 

ಮೀಸಲಾತಿ 
ಮಂಡಳಿಯ ಹೆಸರು 


ಹಾವೇರಿ ಜಿಲ್ಲೆ . 
ಶಿಗ್ಗಾಂವ್ ತಾಲ್ಲೂಕು. 


1) ಶ್ರೀ ತಾಯಪ್ಪ ದುರಗಪ್ಪ ಬೆಂಡಲಗಟ್ಟಿ, ಸಾ : ತಡಸ ,ಶಿಗ್ಗಾಂವ್ | 

ತಾಲ್ಲೂಕು, ಹಾವೇರಿ ಜಿಲ್ಲೆ. 
2) ಶ್ರೀ ಸಲೀಮ್ ಅಹ್ಮದ್ ಎ .ಪರೋಕಿ, ಸಾ : ಶಿಗ್ಗಾಂವ್, ಶಿಗ್ಗಾಂವ್ | 

ಸಾಮಾನ್ಯ 
ತಾಲ್ಲೂಕು, ಹಾವೇರಿ ಜಿಲ್ಲೆ. 
3) ಶ್ರೀ ರುದ್ರೇಶ್ ಫಕೀರೇಶ್ ಗುಡಗೇರಿ, ಸಾ : ಹುಲಗೂರು, 
ಶಿಗ್ಗಾಂವ್ ತಾಲ್ಲೂಕು, ಹಾವೇರಿ ಜಿಲ್ಲೆ. 

ಸಾಮಾನ್ಯ 
4) ಶ್ರೀ ಮಂಜುನಾಥ ರಾಮಚಂದ್ರಪ್ಪ, ಕಮ್ಮಾರ , ಸಾ : ತಿಮ್ಮಾಪುರ, 

ಸಾಮಾನ್ಯ 
ಶಿಗ್ಗಾಂವ್ ತಾಲ್ಲೂಕು, ಹಾವೇರಿ ಜಿಲ್ಲೆ. 


PR -305 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಾಲರಾಜ ದೇವರಖಡ್ತಾ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ, ( ಭೂ ಸುಧಾರಣೆ) 


SC-15 


R .N.I. No.KARBIL/2001/47147 POSTAL REGN.No. RNP /KA/BGS/2202 /2014- 16 
| Licensed to post without prepayment WPP No. 297 
೧೧೦೮ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೨೮, ೨೦೧೬ 


ಭಾಗ ೪ಎ 


ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಒ 19 ಸಿಎನ್ಎಸ್ 2016 ಬೆಂಗಳೂರು, ದಿನಾಂಕ: 19 - 03 - 2016 . 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ ಉಪ ಪ್ರಕರಣ (4ಬಿ)(1) ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಹರಿಜನ ಗಿರಿಜನ ಮತ್ತು ಇತರೆ ಅರೆಬಂಡೆ ಕೆಲಸಗಾರರ ಸಹಕಾರ ಸಂಘ ನಿ., ಹಿರೀಕಾಟಿ , ಗುಂಡ್ಲುಪೇಟೆ 
ತಾ ||, ಚಾಮರಾಜನಗರ ಜಿಲ್ಲೆ ಇದರ ಆಡಳಿತ ಮಂಡಳಿಗೆ ಶ್ರೀ ರೇವಣ್ಣ ಬಿನ್ ಸಿದ್ದಯ್ಯ , ಹಿರೀಕಾಟಿ ಗ್ರಾಮ , ಗುಂಡ್ಲುಪೇಟೆ ತಾ || ಚಾಮರಾಜನಗರ ಜಿಲ್ಲೆ 
ಇವರನ್ನು ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
PR. -306 

- ಕೆ.ರಾಧಾಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ - 3 , 

ಸಹಕಾರ ಇಲಾಖೆ. 


ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಒ 20 ಸಿಎನ್‌ಎಸ್ 2016 ಬೆಂಗಳೂರು, ದಿನಾಂಕ: 19 - 03 - 2016, 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ ಉಪ ಪ್ರಕರಣ (40) -(1) ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಸವಳಂಗ ಗ್ರಾಮ , ಹೊನ್ನಾಳಿ ತಾಲ್ಲೂಕು, ದಾವಣಗೆರೆ ಜಿಲ್ಲೆ ಇದರ ಆಡಳಿತ 
ಮಂಡಳಿಗೆ ಶ್ರೀ ಬಸವರಾಜಪ್ಪ ಎಂ ತಂದೆ ತೀರ್ಥಲಿಂಗಪ್ಪ ಸವಳಂಗ ಗ್ರಾಮ , ಹೊನ್ನಾಳಿ ತಾಲ್ಲೂಕು ಇವರನ್ನು ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ 
ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
PR.- 307 

ಕೆ.ರಾಧಾಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ - 3, 

ಸಹಕಾರ ಇಲಾಖೆ. 


ಮುದ್ರಕರು ಹಾಗೂ ಪ್ರಕಾಶಕರು :- ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು- 59 


